GOVARU 
KERALA 


Kerala Gazette No. 26 dated 30th June 2020 . 


PART I 


Section iii 


सत्यमेव जयते 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ) ಇಲಾಖೆ 


ಅಧಿಸೂಚನೆ 


2018 ಮಾರ್ಚ್ 31 , 


ನಂಬ್ರ 7503/ ಲೆಗ್ , ಎ 1 / 2018/ಕಾನೂನು. 


ತಿರುವನಂತಪುರಂ, 


1193 ಮೀನ 17/ 
1940 ಚೈತ್ರ 10. 


ಕೇರಳ ರಾಜ್ಯ ವಿಧಾನಸಭೆಯ 

ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನ ಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2018 ಮಾರ್ಚ್ 31 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ 
ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ , 


G. 67 /2018/ GPC . 


29 


2 . 


2018 ರ 4 ನೇ ಅಧಿನಿಯಮ 


2018 ರ ಕೇರಳ ಧನವಿನಿಯೋಗ ( ನೇ ನಂಬ ) ಅಧಿನಿಯಮ 
2018 ಏಪ್ರಿಲ್ ಒಂದನೇ ದಿನಾಂಕದಂದು ಆರಂಭಿಸುವ ಆರ್ಥಿಕ ವರ್ಷದ 
ಸೇವೆಗಳಿಗಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಕೆಲವು ಮೊತ್ತಗಳನ್ನು 

ಹಿಂತೆಗೆಯುವುದಕ್ಕಾಗಿ ಉಪಬಂಧಿಸುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -2018 ಏಪ್ರಿಲ್ ಒಂದನೇ ದಿನಾಂಕದಂದು ಆರಂಭಿಸುವ ಆರ್ಥಿಕ ವರ್ಷದ 
ಸೇವೆಗಳಿಗಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ ಕೆಲವು ಮೊತ್ತಗಳನ್ನು ಹಿಂತೆಗೆಯುವುದಕ್ಕಾಗಿ 
ಉಪಬಂಧಿಸುವುದು ಅಗತ್ಯವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಬತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗಿದೆ: 


1 . 


ಸಂಕ್ಷಿಪ್ತ ನಾಮ.-(1) ಈ ಅಧಿನಿಯಮವನ್ನು 2018 ರ ಕೇರಳ ಧನವಿನಿಯೋಗ 
( 2 ನೇ ನಂಬ ) ಅಧಿನಿಯಮ ಎಂದು ಕರೆಯಬಹುದು. 


2 . 


2018 ಏಪ್ರಿಲ್ ಒಂದನೇ ದಿನಾಂಕದಂದು ಆರಂಭಿಸುವ ಆರ್ಥಿಕ ವರ್ಷದ 
ಸೇವೆಗಳಿಗಾಗಿ ಕೇರಳ ರಾಜ್ಯ ಸಂಚಿತ ನಿಧಿಯಿಂದ 142809,88,11,000 ರೂಪಾಯಿಗಳ 
ಹಿಂತೆಗೆಯುವಿಕೆ. - 2018 ಏಪ್ರಿಲ್ ಒಂದನೇ ದಿನಾಂಕದಂದು ಆರಂಭಿಸುವ ಆರ್ಥಿಕ 
ವರ್ಷದಲ್ಲಿ ಅನುಸೂಚಿಯ ( 2) ನೇ ಕಾಲಂನಲ್ಲಿ ಹೇಳಿರುವ ಸೇವೆಗಳಿಗೆ ಹಾಗೂ ಉದ್ದೇಶಗಳಿಗೆ 
ಸಂಬಂಧಿಸಿ ಉಂಟಾಗುವ ವಿವಿಧ ಖರ್ಚುಗಳನ್ನು ಭರಿಸುವುದಕ್ಕಾಗಿ, ಅನುಸೂಚಿಯ (3) ನೇ 
ಕಾಲಂನಲ್ಲಿ ಹೇಳಿರುವುದನ್ನು ಮೊರದ ಹಾಗೂ ಒಟ್ಟು ಒಂದು ಲಕ್ಷದ ನಲುವತ್ತೆರಡು ಸಾವಿರದ 
ಎಂಟುನೂರ ಒಂಬತ್ತು ಕೋಟಿ ಎಂಬತ್ತೆಂಟು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಗಳಷ್ಟಾಗುವ 
ಮೊತ್ತಗಳನ್ನು 

ಕೇರಳ 

ರಾಜ್ಯ ಸಂಚಿತನಿಧಿಯಿಂದ ನೀಡಬಹುದಾಗಿದೆ ಹಾಗೂ ವಿನಿಯೋಗಿಸಬಹುದಾಗಿದೆ. 

ಧನವಿನಿಯೋಗ. ಈ ಅಧಿನಿಯಮದ ಪ್ರಕಾರ ಕೇರಳ ರಾಜ್ಯ ಸಂಚಿತ 
ನಿಧಿಯಿಂದ ನೀಡುವುದಕ್ಕೆ ಹಾಗೂ ವಿನಿಯೋಗಿಸುವುದಕ್ಕೆ ಅಧಿಕೃತಗೊಳಿಸಿರುವ ಮೊತ್ತಗಳನ್ನು 
ಪ್ರಸ್ತುತ ವರ್ಷಕ್ಕೆ ಸಂಬಂಧಿಸಿ ಅನುಸೂಚಿಯಲ್ಲಿ ಹೇಳಿರುವ ಸೇವೆಗಳಿಗೆ ಹಾಗೂ ಉದ್ದೇಶಗಳಿಗೆ 
ವಿನಿಯೋಗಿಸತಕ್ಕದ್ದು. 


3 . 


30 


ಅನುಸೂಚಿ 


(2ಮತ್ತು3ನೇವಿಭಾಗಗಳನ್ನುನೋಡಿರಿ) 


(1) 


(2) 


ಧನ 


ಬೇಡಿಕೆ 


ಸೇವೆಗಳುಮತ್ತು 


(3) 
ಮೀರಬಾರದ 
ಮೊತ್ತಗಳು ವಿಧಾನಸಭೆಸಂಚಿತನಿಧಿಯ 
ಮತ 
ನೀಡಿದ್ದು 
ಮೇಲೆ 
ಹೊರಿಸಿದ್ದು 
(7) 

(7) 105,21,70,00078,21,000 


ನಂಬ್ರ 


ನಂಬ್ರ 


ಉದ್ದೇಶಗಳು 


ಒಟ್ಟು 


-- 


1. 


ಕಂದಾಯ 


105,99,91,000 


2. 


II 


ಕಂದಾಯ 


745,42,27,000 


216,92,07,000 


962,34,34,000 


31 . 


ರಾಜ್ಯವಿಧಾನಸಭೆ ರಾಜ್ಯದಆಡಳಿತಮುಖ್ಯಸ್ಥರು, 
ಸಚಿವರುಗಳುಹಾಗೂಪ್ರಧಾನ 
ಕಛೇರಿ 
ಸಿಬ್ಬಂದಿಗಳು ನ್ಯಾಯಪರಿಪಾಲನೆ ಚುನಾವಣೆಗಳು 


3. 


III 


ಕಂದಾಯ 


761,60,73,000 


133,59,24,000 


895,19,97,000 


4. 


IV 


ಕಂದಾಯ 


63,62,54,000 


63,62,54,000 


5 


V. 


ಕಂದಾಯ 


353,44,22,000 


36,20,000 


353,80,42,000 


ಸರಕುಸೇವಾತೆರಿಗೆ, ಕೃಷಿಆದಾಯತೆರಿಗೆ ಮತ್ತುಮಾರಾಟತೆರಿಗೆ ಭೂತೆರಿಗೆ 


6. 


VI 


ಕಂದಾಯ 


72538,62,000 


1,66,000 


725,40,28,000 


7. 


VII 


ಕಂದಾಯ 


225,46,91,000 


1,000 


225,46,92,000 


ಸ್ಟಾಂಪುಗಳು ಹಾಗೂನೋಂದಣಿ 


(1) 


(2) 


(3) 


8. 


VIII 


ಅಬಕಾರಿ 


ಕಂದ 


300,82,75,000 


10,00,000 


300,92,75,000 


9. 


IX 


ವಾಹನತೆರಿಗೆಗಳು 


ಕಂದಾಯ 


133,16,74,000 


1,000 


133,16,75,000 


10. 


ಸಾಲ 
ಬಾಧ್ಯತೆಗಳು 


ಕಂದ 


14937,70,68,000 


14937,70,68,000 


11. 


X 


ಖಜಾನೆಗಳುಹಾಗೂ 


ಕಂದಾಯ 


302,70,91,000 


302,70,91,000 


ಲೆಕ್ಕಪತ್ರಗಳು 


12. 


XI 


ಜಿಲ್ಲಾಡಳಿತೆಹಾಗೂ 


ಕಂದಾಯ 


674,04,43,000 


1,07,15,000 


675,1158,000 


32 


ವಿವಿಧೋದ್ದೇಶಗಳು 


4 


13. 


XII 


ಪೊಲೀಸು 


ಕಂದಾಯ 


3971,55,89,000 


5,76,20,000 


3977,32,09,000 


ಬಂಡವಾಳ 


115,05,08,000 


115,05,08,000 


14. 


XIII 


ಜೈಲುಗಳು 


ಕಂ 


143,26,68,000 


143,26,68,000 


15. 


XIV 


ಸ್ಟೇಷನರಿ,ಮುದ್ರಣಹಾಗೂ 


ಕಂದಾಯ 


553,43,09,000 


553,43,09,000 


ಇತರಆಡಳಿತಸೇವೆಗಳು 


ಬಂಡವಾಳ 


10,50,00,000 


10,50,00,000 


16, 


XV 


ಸಾರ್ವಜನಿಕಕಾಮಗಾರಿ 


ಕಂದಾಯ 


3036,21,27,000 


29295,000 


3039,14,22,000 


ಬಂಡವಾಳ2461,65,04,000 


80,00,03,000 


2541,65,07,000 


17. 


XVI 


ಪಿಂಚಣಿ 
ಹಾಗೂ 
ವಿವಿಧೋದ್ದೇಶ 


ಕಂದಾಯ26454,85,71,000 


81,46,61,000 


26536,32,32,000 


G, 67/2018 / GPC. 


18, 


XVII 


ಶಿಕ್ಷಣ,ಕ್ರೀಡೆ,ಕಲೆ 


20,00,000 


ಕಂದಾಯ20352,89,00,000 ಬಂಡವಾಳ536,37,00,000 


20353,09,00,000 

536,37,00,000 


ಹಾಗೂ 
ಸಂಸ್ಕೃತಿ 


19. 


XVIII 


ವೈದ್ಯಕೀಯಹಾಗೂ 


ಕಂದಾಯ 


6278,81,48,000 


16,45,000 


6278,9793,000 


ಸಾರ್ವಜನಿಕ 
ಆರೋಗ್ಯ 


ಬಂಡವಾಳ 


448,37,70,000 


81,000 


448,38,51,000 


20. 


XIX 


ಕುಟುಂಬಕಲ್ಯಾಣ 


ಕಂದಾಯ 


527,97,01,000 


1,00,000 


527,98,01,000 


21. 


XX 


ನೀರುಸರಬರಾಜು 


ಕಂದಾಯ 


452,46,77,000 


452,46,77,000 


33 


U 


ಹಾಗೂಶುಚೀಕರಣ 


ಬಂಡವಾಳ1041,26,00,000 


1041,26,00,000 


22. 


XXI 


ಗೃಹನಿರ್ಮಾಣ 


ಕಂದಾಯ 


125,79,26,000 


2,01,000 


125,81,27,000 


ಬಂಡವಾಳ 


69,01,01,000 


69,01,01,000 


23. 


XXII 


ನಗರಾಭಿವೃದ್ಧಿ 


ಕಂದಾಯ 


2601,85,48,000 


2601,85,48,000 


ಬಂಡವಾಳ 


1,00,000 


1,00,000 


24, 


XXIII 


ಕಂದಾಯ 


100,02,86,000 


** 


100,02,86,000 


ವಾರ್ತಾಪ್ರಸಾರ ಹಾಗೂಪ್ರಚಾರ 


ಬಂಡವಾಳ 


6,60,00,000 


6,60,00,000 


(1) 


(2) 


(3) 


25. 


ಕಂದಾಯ 


1091,61,46,000 


•• 


1091,61,46,000 202,15,00,000 


ಬಂಡವಾಳ 


202,15,00,000 


•• 


26. 


ಕಂದಾಯ 


2933,83,69,000 


2933,83,69,000 


XXIVಕಾರ್ಮಿಕ,ಕಾರ್ಮಿಕಕಲ್ಯಾಣ 

ಹಾಗೂಅನಿವಾಸಿಕಲ್ಯಾಣ XXVಪರಿಶಿಷ್ಟಜಾತಿ/ಪರಿಶಿಷ್ಟಪಂಗಡ 

ಹಾಗೂಇತರಹಿಂದುಳಿದ ಅಲ್ಪಸಂಖ್ಯಾತರವಿಭಾಗಗಳು 
ಮೊದಲಾದವರಕಲ್ಯಾಣ 


ಬಂಡವಾಳ 


300,38,02,000 


300,38,02,000 


27. 


XXVI 


ಪ್ರಕೃತಿವಿಕೋಪದಿಂದುಂಟಾಗುವ 


ಕಂದಾಯ 


44399,98,000 


443,99,98,000 


ನಷ್ಟಪರಿಹಾರಕ್ಕೆ 


34 


6 


28.XXVII 


ಸಹಕಾರ 


ಕಂದಾಯ 


44194,18,000 


** 


441,94,18,000 


ಬಂಡವಾಳ 


13139,10,000 


131,39,10,000 


29.XXVIII 


ವಿವಿಧಆರ್ಥಿಕಸೇವೆಗಳು 


191,37,47,000 


ಕಂದಾಯ191,37,47,000 
ಬಂಡವಾಳ1675,48,59,000 


1675,48,59,000 


30. 


XXIX 


ಕೃಷಿ 


ಕಂದಾಯ 


3636,75,59,000 


10,01,000 


3636,85,60,000 


ಬಂಡವಾಳ 


341,76,27,000 


341,76,27,000 


31. 


XXX 


ಆಹಾರ 


ಕಂದಾಯ 


1725,41,90,000 


1725,41,90,000 


ಬಂಡವಾಳ 


94,21,85,000 


94,21,85,000 


32. 


XXXI 


ಮೃಗಸಂರಕ್ಷಣೆ 


ಕಂದಾಯ 


715,93,37,000 33,800,000 


715,93,37,000 33,85,00,000 


ಬಂಡವಾಳ 


33. 
XXXII 
ಹೈನುಗಾರಿಕೆ 


ಕಂದಾಯ 


176,19,84,000 


176,19,84,000 


ಬಂಡವಾಳ 


5,36,34,000 


** 


5,36,34,000 


XX 


34.XXXIII 


ಮೀನುಗಾರಿಕೆ 


ಕಂದಾಯ 


399,37,62,000 434,05,00,000 


399,37,62,000 434,05,00,000 


ಬಂಡವಾಳ 


35.XXXIV 


ಅರಣ್ಯ 


ಕಂದಾಯ 


1,000 


614,0554,000 118,85,02,000 


614,0555,000 118,85,02,000 


ಬಂಡವಾಳ 


36.XXXV 


ಪಂಚಾಯತು 


ಕಂದಾಯ 


606,78,04,000 


606,78,04,000 


35 


ಬಂಡವಾಳ 


672,62,01,000 


672,62,01,000 


XXXT 


37.XXXVI 


ಗ್ರಾಮಾಭಿವೃದ್ಧಿ 


ಕಂದಾಯ 


3870,95,92,000 


12,000 


3870,96,04,000 


ಬಂಡವಾಳ 


1,000 


1,000 


38.XXXVII 


ಕೈಗಾರಿಕೆಗಳು 


ಕಂದಾಯ 


600,34,42,000 995,43,02,000 


600,34,42,000 995,43,02,000 


ಬಂಡವಾಳ 


39.XXXVIIIನೀರಾವರಿ 


ಕಂದಾಯ 


12,07,000 


436,34,27,000 405,10,22,000 


436,46,34,000 412,64,52,000 


ಬಂಡವಾಳ 


754,30,000 


40.XXXIX 


ವಿದ್ಯುಚ್ಛಕ್ತಿಯೋಜನೆಗಳು 


ಕಂದಾಯ 


153,69,95,000 


153,69,95,000 


ಬಂಡವಾಳ 


41,18,00,000 


41,18,00,000 


(1) 


(2) 


(3) 


41. 


XL 


ಬಂದರುಗಳು 


ಕಂದಾಯ 


72,47,60,000 


72,47,60,000 111,05,50,000 


ಬಂಡವಾಳ 


111,05,50,000 


42. 


XLI 


ಸಾರಿಗೆ 


ಕಂದಾಯ 


66,09,49,000 


70,29,87,000 


136,39,36,000 


ಬಂಡವಾಳ 


586,83,04,000 


3,000 


586,83,07,000 


43. 


XLII 
ಪ್ರವಾಸೋದ್ಯಮ 


ಕಂದಾಯ 


224,07,17,000 


224,07,17,000 


ಬಂಡವಾಳ 


243,66,01,000 


243,66,01,000 


44. 


XLIII 


ನಷಪರಿಹಾರಹಾಗೂ 


ಕಂದಾಯ 


9129,87,60,000 


9129,87,60,000 


ಹಕ್ಕುವರ್ಗಾವಣೆ 


8 


36 


45. 


ಸಾರ್ವಜನಿಕಸಾರಿ 


ಬಂಡವಾಳ 


14832,14,76,000 


14832,14,76,000 


ಹಾಗುಮರು 


46. 


XLV 


ವಿವಿಧಸಾಲಗಳುಹಾಗೂ 


ಬಂಡವಾಳ 


15852,44,000 


158,52,44,000 


ಮುಂಗಡಗಳು 


47. 


XLVI 


ಕಂದಾಯ 


453,24,66,000 


4553,24,66,000 


ಸಾಮಾಜಿಕಭದ್ರತೆ 
ಹಾಗೂ ಕಲ್ಯಾಣ 


ಬಂಡವಾಳ 


123,36,30,000 


123,36,30,000 


ಒಟ್ಟು 


112438,55,6500030371,32,46000142809,88,11,000 


